ಶ್ರೀ ವಾದಿರಾಜತೀರ್ಥ ಪೂಜ್ಯಚರಣ 


ವಿರಚಿತ 


ಕಾ 


ಸುಳಾದಿ 


ರುದ್ರ 


ಶ್ರೀ 





ಸಂಪಾದಕ : ಅರವಿಂದಲೋಚನ 


ಶ್ರೀ ವಾದಿರಾಜತೀರ್ಥ ಪೂಜ್ಯಚರಣ 
ವಿರಚಿತ 


ಶ್ರೀ ರುದ್ರದೇವರ ಸುಳಾದಿ 


ಸಂಪಾದಕ : ಅರವಿಂದಲೋಚನ 


1೭111041 11(10೧)01' 


ಗತಶಾಲಿವಾಹನಶಕ ೧೯೪೨ ಚಾಂದ್ರಮಾನ 
ಶಾರ್ವರೀ ನಾಮ ಸಂವತ್ಸರದ 
ಹೇಮಂತಖುತುವಿನ 
ಮಾರ್ಗಶೀರ್ಷ ಮಾಸದ 
ಕೃಷ್ಣ ಪಕ್ಷದ ನವಮೀ ತಿಥಿಯಂದು ಈ ಗ್ರಂಥವು 


ದ್‌ 
ಪ್ರಕಟ 


1೭111041 11/(10೧)01 


ಶ್ರೀ ರುದ್ರದೇವರ ಸುಳಾದಿ 


ರಾಗ :ಆನಂದಭೈರವಿ 
ಧ್ರುವತಾಳ 


ಅಂಬಿಕಾಪತಿ ಉಮಾಪತಿಯೆಂದು ವೇದ ತ್ರಿ- 
ಯಂಬಕನ ಗೌರಿಯರಸನ ತುತಿಸುತಿದಕೊ 
ಸಾಂಬಶಿವನೆಂಬುವನು ಇವನೆ ಆದಡೆ ಜಡೆಯ 
ಸಂಭ್ರಮದಿಂದ ಗಂಗೆ ಗರ್ವಿಸುವಳು 
"ಡಂಭ ಏಕೋರುದ್ರನದ್ವಿತೀಯವದನ್‌ೌ' 
ಯೆಂಬ ಶ್ರುತಿ ಇನ್ನೊಬ್ಬ ಶಿವವಿಗವಸಖನು ಒ- 
ಡಂಬಡದು ವಿಷ್ಣುವೆಂಬವತಾರ ಮೂಲರೂಪ 


1೭111041 11(10೧)01' 


ಸಂಭವಿಪ ಬ್ರಹ್ಮರುದ್ರರ ಸೃಷ್ಟಿಗೆ 
ಇಂಬು ಸಲ್ಲುವುದು "ಸೃಷ್ಟಾ ಒಧಿಕಾ ಏಕೋ ಮಹಾನೀ' 
ಯೆಂಬ ಹಿರಿಯರ ಮತವ ಸುಮತವೆಂದು 
ನಂಬು ದನುಜ ಸ್ತಂಭಸಂಭವ ರುದ್ರಶೀರ್ಷಕನು 
ಪುರಹರನೆ ಗಡ 
ಅಂಬುಜಾಕ್ಷ ಹಯವದನ ಅಖಿಳರೊಡೆಯ ॥1॥ 


ಮಟ್ಟ ತಾಳ 
ಆರು ಪುರಾಣ ಗೌರಿಯ ಗಂಡನವು ಮ- 
ತ್ತಾರು ಪುರಾಣ ಚತುರಮುಖನವು 


ಆರು ಪುರಾಣ ಹಯವದನನವು 
ತೋರೊ ಸಾಂಬಶಿವನ ಪುರಾಣವ 


1೭111041 11(10)01' 


ಭಾರತ ಪುರಾಣದೊಳಗಿಲ್ಲದ ಕಾರಣ ಶಶಶೃಂಗ ನಿನ್ನ 
ಶಿವ ॥2॥ 


ತ್ರಿಪುಟತಾಳ 


ಕೈಲಾಸ ರುದ್ರನದು ವೈಕುಂಠಲೋಕ ನಮ್ಮ 
ಶ್ರೀಲೋಲನಿಹಲೋಕ ಜಲಜಸಂಭವನಿಗೆ 
ಮೂಲೋಕವಲ್ಲದೆ ಮೇಲಿನ ಸತ್ಯಲೋಕ 

ಪೇಳೊ ನಿನ್ನ ಸಾಂಬಶಿವನ ಲೋಕ 
ಖೂಳಜನರೊಡನಾಡದಿರು ದುರುಕ್ತಿಯನು ಬಿಡು 

ಸಾರೊ ಸಜ್ಜನ ಕುಲದೈವ ಹಯವದನನ್ನ 

ಆಳಾಗಿ ಬದುಕು ಶ್ರೀಹರಿ ಸರ್ವೋತ್ರಮನೆಂಬ 
ಸಾರಮತವನು ಸೇವಿಸು ಮನುಜ ॥3॥ 


1೭111041 11(10)01' 


ರೂಪಕತಾಳ 


ಶ್ರುತಿ ಪುರಾಣದೊಳಲ್ಲದ ಕ್ಷಿತಿಯೊಳರ್ಚನೆಗಲ್ಲದಾ- 
ದಿತಿ ದೇವಕ್ಕಳೊಲ್ಲದ ಮತಿವಂತರ[ಮುಂದೆ]ನಿಲ್ಲದ 
ಮತವಿದ್ಯಾತಕೊ ಸಲ್ಲದು ನಮ್ಮ 
ಗತಿ ಹಯವದನ ಬಲ್ಲಿದ ॥4॥ 


ರುಂಪೆತಾಳ 


ಪರಶಿವ ನಿರಾಕಾರನಾದಡೆ ನಿರ್ಗುಣ ಬೊಮ್ಮ 
ಹರಶಿವಾದಿ ಪೆಸರು ಪಂಚಮುಖನಿಗಲ್ಲದೆ ಸಲ್ಲ 
ಶರೀರವೆರಸಿದಡೆ ಜನ್ಮ ಮರಣಗಳು ಬಿಡವು ನಿನ್ನ 
ದುರುತ್ಸಹ ಬರಿದೆ ಹೋಯಿತು 
ಪರಶಿವ ಪರದೇವನೆಂದು ವಾಸುದೇವಗೆ ಸಾ- 


1೭111041 11(10)01' 


ಸಿರನಾಮದೊಳಿದ್ದ ಕಾರಣ ಪರಶಿವನವನೆ 
ಪೆರತೊಬ್ಬ ಶಿವನಿಲ್ಲ ಪರಾತ್ಚಪರ ನಮ್ಮ 
ಸಿರಿದೇವಿಯರಸ ಹಯವದನ ಕಾಣೊ ॥5॥ 


ರೂಪಕತಾಳ 


ತ್ರಯತ್ರಿಂಶದ್ವೈದೇವಾ ಸೋಮಪಾ-ಯೆಂದು 
ವ್ರಿಯಾತ್ಟ್ರಿಯಧಾಮ ಮೂವರು ಜೀವರು ನಿ- 
ಶ್ಚಯಿಸಿ ಪೇಳಿದ ಕಾರಣದಿ ಇನ್ನೊಂದು 
ಹೆದ್ದೈವ ಮತ್ತಲ್ಲಿಹುದೊ 
ನ್ಯಾಯವೆಲ್ಲಿಹುದೊ ಪೇಳೆಲೊ ಕುವಾದಿ 


1೭111041 11(10)01' 


ನ್ಯಾಯಕೋವಿದರೊಳು ಶ್ರೀ 


ಹಯವದನನ ಬೊಮ್ಮ ಶಿವರೆಂಬೊ ಈ 
ನ್ಯಾಯವು ತಪ್ಪದು ಇನ್ನೊಬ್ಬ ರೊಪ್ಪರೊ |6| 


ಜತೆ 


ಹಯವದನನೇಗತಿ ಹಯವದನನೇ ಪತಿ 
ಹಯವದನನೇ ಸುರಪತಿ ಸುರಾಸುರರುಗಳಿಗೆ 


||ಶ್ರೀ ಕೃಷ್ಣಾರ್ಪಣಮಸ್ತು|| 


||ಶ್ರೀ ಮಧ್ಬೇಶಾರ್ಪಣಮಸ್ತು|| 


1೭111041 11(10)01' 


ನ್ಯಾಯಕೋವಿದರೊಳು ಶ್ರೀ 


ಹಯವದನನ ಬೊಮ್ಮ ಶಿವರೆಂಬೊ ಈ 
ನ್ಯಾಯವು ತಪ್ಪದು ಇನ್ನೊಬ್ಬ ರೊಪ್ಪರೊ |6| 


ಜತೆ 


ಹಯವದನನೇಗತಿ ಹಯವದನನೇ ಪತಿ 
ಹಯವದನನೇ ಸುರಪತಿ ಸುರಾಸುರರುಗಳಿಗೆ 


||ಶ್ರೀ ಕೃಷ್ಣಾರ್ಪಣಮಸ್ತು|| 


||ಶ್ರೀ ಮಧ್ಬೇಶಾರ್ಪಣಮಸ್ತು|| 


